ಕರ್ನಾಟಕ ವಿಧಾನ ಪರಿಷತ್ತು 


634 


24-09-2 
ಮುಖ್ಯಮಂತ್ರಿಗಳು 


ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 


೧೧೧ 
ULU 


skoksk 


ಉತ್ತರ 


ರಾಜ್ಯದಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ 
ಸಂಸ್ಥೆಗಳಿಂದ ಉತ್ಪಾದನೆ ಮಾಡುತ್ತಿರುವ 
ಒಟ್ಟು ವಿದ್ಯುತ್‌ ಉತ್ಪಾದನೆ ಎಷ್ಟು; 


2019-20 ನೇ ಸಾಲಿನಲ್ಲಿ ಹಾಗೂ ಪ್ರಸಕ್ತ ಸಾಲಿನಲ್ಲಿ ದಿನಾಂಕ 01-04-2020 ರಿಂದ 
22-09-2020 ರವರೆಗೆ ರಾಜ್ಯದಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಿಂದ 
ಲಭ್ಯವಾಗಿರುವ ವಿದ್ಯುತ್ತಿನ ಪ್ರಮಾಣದ ವಿವರಗಳು ಕೆಳಕಂಡಂತಿವೆ. 


ಉತ್ಪಾದನೆಯಾದ ವಿದ್ಯುತ್ತಿನ ಪ್ರಮಾಣ 


Kure } (ದಶಲಕ್ಷ ಯೂನಿಟ್‌ ಗಳಲ್ಲಿ) 


ಸರ್ಕಾರೇತರ 01-04-2020 ರಂದ 22-09-2020 
2019-20 ನೇ ಸಾಲು 


ರವರೆಗೆ (ತಾತ್ಕಾಲಿಕ) 


ಸರ್ಕಾರ 48316.174 18190 


ಸರ್ಕಾರೇತರ 26812.737 12421 


75128.91 30611 


ಒಟ್ಟು 


ಆ) 


ನವೀಕರಿಸಬಹುದಾದ ವಿವಿಧ ಇಂಧನ 
ಮೂಲಗಳಾದ ಪವನ ವಿದ್ಯುತ ಯೋಜನೆ 
ಸೌರ ವಿದ್ಧುತ ಯೋಜನೆ ಜಲ ವಿದ್ಯುತ್‌ 
ಯೋಜನೆಗಳು ರಾಜ್ಯದ ಯಾವ ಯಾವ 


ಭಾಗಗಳಲ್ಲಿ ಪ್ರಸುತ ಚಾಲಿಯಲ್ಲಿದೆ; 


ನವೀಕರಿಸಬಹುದಾದ ವಿವಿಧ ಮೂಲ ಇಂಧನಗಳಾದ ಸೌರ ವಿದ್ಯುತ ಯೋಜನೆ, 
ಪವನ ವಿದುತ್‌ ಯೋಜನೆ ಮತ್ತು ಕಿರುಜಲ ವಿದ್ಯುತ್‌ ಯೋಜನೆ ಇತ್ಯಾದಿ 
ಯೋಜನೆಗಳನ್ನು ಅನುಷ್ಠಾನಗೊಳಿಸಿರುವ ಜಿಲ್ಲಾವಾರು ವಿವರಗಳನ್ನು ಅನುಬಂಧ- 
ರಲ್ಲಿ ಒದಗಿಸಿದೆ. £ 


ಇ) 


ಈ ಯೋಜನೆಗಳಿಂದ ಎಷ್ಟು ಪ್ರಮಾಣದ 
ವಿದ್ಯುತ್‌ ಉತ್ಪಾದನೆ ಮಾಡಲಾಗುತ್ತಿದೆ; 
(ಸಂಪೂರ್ಣ ವಿವರ ನೀಡುವುದು)" 


ನವೀಕರಿಸಬಹುದಾದ ವಿವಿಧ ಮೂಲ ಇಂಧನಗಳಾದ ಪವನ, ಸೌರ, ಕಿರು ಜಲ 
ವಿದ್ಯುತ್‌, ಇತ್ಯಾದಿ ಯೋಜನೆಗಳ ಮೂಲಕ 2019-20 ಹಾಗೂ 2020-21 ನೇ 
ಸಾಲಿನಲ್ಲಿ (ಜುಲೈ ಅಂತ್ಯದವರೆಗೆ) ಉತ್ಪಾದಿಸಲಾದ ವಿದ್ಯುತ್ತನ್ನು ರಾಜ್ಯದ ವಿದ್ಭುತ್‌ 
ಸರಬರಾಜು ಕಂಪನಿಗಳು ಖರೀದಿಸಿದ್ದು, ಮೂಲವಾರು, ವಿದ್ಯುತ್‌ ಸರಬರಾಜು 


ಕಂಪನಿವಾರು ವಿವರಗಳನ್ನು ಅನುಬಂಧ-2 ರಲ್ಲಿ ಒದಗಿಸಲಾಗಿದೆ. 


ವಿ 


ನವೀಕರಿಸಬಹುದಾದ ಇಂಧನಗಳಾದ, ಪವನ, ಕಿರುಜಲ, ಸೌರ ಇತ್ಯಾದಿ ಮೂಲಗಳಿಂದ 


ಈ) | ಉತ್ಪಾದನೆಯಾದ ವಿದ್ಯುಚ್ಛಕ್ತಿಯನ್ನು 
ಯಾವ ಬೆಲೆಯಲ್ಲಿ ಮಾರಾಟ | ಉತ್ಪಾದಿಸಲಾದ ವಿದ್ಯತ್ತನ್ನು ರಾಜ್ಯದಾದ್ಯಂತ ಇರುವ ಗ್ರಾಹಕರಿಗೆ, ವಿದ್ಯುತ ಸರಬರಾಜು 
ಮಾಡಲಾಗುತ್ತಿದೆ; ಕಳೆದ 3 | ಕಂಪನಿಗಳ ಮೂಲಕ ಪೂರೈಕೆ ಮಾಡಲಾಗುತ್ತಿದೆ, PR 
ವರ್ಷಗಳಿಂದ ಈ ಉತ್ಪಾದನೆಯಿಂದ 
ಸರ್ಕಾರಕ್ಕೆ ಎಷ್ಟು ಪ್ರಮಾಣದ ಆದಾಯ | ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ:- ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತೆಯ 
ಬಂದಿದೆ; (ಸಂಪೂರ್ಣ ಮಾಹಿತಿ | ೃಂದ್ರಿನ ಮೂರು ವರ್ಷಗಳ ವಿದ್ಯುತ್‌ ಮಾರಾಟ ದರ, ಮಾರಾಟ ಮಾಡಿದ ಯೂನಿಟ್‌ ಹಾಗೂ 
ನೀಡುವುದು) ವಿದುತ್‌ ಮಾರಾಟದಿಂದ ಬಂದ ಆದಾಯವನ್ನು ಅನುಬಂಧ-3 42017-18), ಅನುಬಂಧ-4 
(2018-19) ಹಾಗೂ ಅನುಬಂಧ-5 (2019-20) ರಲ್ಲಿ ಒದಗಿಸಲಾಗಿದೆ. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ:- ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಂಬಂಧಪಟ್ಟ ವಿದ್ಯುತ್‌ 
ಯೋಜನೆಗಳಿಂದ ಉತ್ಪಾದನೆಗೊಂಡ ವಿದ್ಯುತ ಪ್ರಮಾಣ ಮತ್ತು ಆದಾಯದ ವಿವರಗಳನ್ನು 
ಅನುಬಂಧ-6 ರಲ್ಲಿ ನೀಡಲಾಗಿದೆ. 
ಉ) | ಸೌರ ವಿದ್ದುತ್‌ ಯೋಜನೆಯ ರಾಜ್ಯದಲ್ಲಿ ಸೌರ ನೀತಿ 2014-21 ನ್ನು ಜಾರಿಗೆ ತಂದು ಈವರೆಗೆ ವಿವಿಧ ವರ್ಗದಡಿ ಒಟ್ಟು 


[a 
p) 
ಸಂಪೂರ್ಣ ಮಾಹಿತಿ ನೀಡುವುದು? 


7066.16 ಮೆ.ವ್ಯಾ ಸಾಮರ್ಥ್ಯವನ್ನು ಅನುಷ್ಠಾನಗೊಳಿಸಲಾಗಿದೆ. ಸೌರ ಪಿದ್ಯುತ್‌ ಯೋಜನೆಗಳ 
ವಿವಿಧ ತಾಲ್ಲೂಕುಗಳಲ್ಲಿ ಹಂಚಿಕೆ ಮತ್ತು ಅನುಷ್ಠಾನಗೊಂಡಿರುವ ವಿವರಗಳನ್ನು ಅನುಬಂಧ-7 
ರಲ್ಲಿ ಸಲ್ಲಿಸಲಾಗಿದೆ. ಸೌರ ವಿದ್ಯುತ್‌ ಯೋಜನೆಗಳ ವಿವಿಧ ವರ್ಗಗಳಡಿ ಹಂಚಿಕೆಯ 
ಮಾರ್ಗಸೂಚಿಗಳನ್ನು ಅನುಬಂಧ-8ರಲ್ಲಿ ಸಲ್ಲಿಸಲಾಗಿದೆ. 


ಸಂಖ್ಯೆ; ಎನರ್ಜಿ 187 ಇಬಿಎಸ್‌ 2020 


(ಬಿ.ಎಸ್‌.ಯಡಿಯೂರಪ್ಪ) 


ಮುಖ್ಯಮಂತ್ರಿ 


'ದಸ್ಯರಾದ ಶ್ಶ್ರಸಾನೀಲ್‌ಗ್‌ಡ್‌ಬಸನಗ್‌ಡ ಪಾಜ್‌ಲ್‌ರವರ್‌ ಹಾಕ್‌ 


ಅಮಬಂದ-1 


ಕಾತಲ್ಲದಪುತಕ್ಷ ಸಂಪ 


District 


Commissioned 


Commissioned 


Small Hydro 


District Wise Solar, Wind and Small Hydro, Biomass & Cogeneration Power Projects Commissioned under Various Category as on 31/08/2020 


Ground Mounted Solar A 


Biomass 


Commissioned 


Commissioned 


Cogeneration 


Commissioned 


Number of Capacity in Number of Capacity in Number of Number of ಭಿ Number of MR 
ಟು MW MW Projects Cap Projects Capacity nw’ Projects Capacity in NOW, 
Bagalkote 166.00 CN 
Bangalore Rural 35.00 0 0 0 Y 
Belagavi 330.00 3] 5,00 22 
4] Ballari 5 6.00 2 
| 5 | BengaluruUran | 1.00 0 | 0 | 0 0.00 0 
ON TT TN aso | 0 | 0 | 0 | 0.00 4 
200 | 0 | 0 | 2 
[8 | Chikkaballapura | 920 | 0 | 0 | 
ST Shikamansslord J 0.00 J SR 
55 580.00 279 0 
93.00 83 429.4 0 
50.00 15 0 
13 228.00 22 | 69145 |] 90 
31.50 56 11 
__ 53.00 36 153.1 0 
321.00 1 60 1 
0.00 1 | 05 | 3 
[18] Kolar | 111.00 0 0 
281.60 36 287.27 2 
20 Dakshina Kannada 0.00 0 12 
21 Mandya 59.00 0 18 
550 | 0 | 0 | 5 
Raichur 3 282.38 19 7 
Ramanagara p 97.50 ER) [) 3 
Shivamogea 1.00 23 9 
Tumkur 2567.88 22 0 
0.00 0 | 0 | ss 
Uttara Kannada 0.00 | 0 | 0 | 0 | 
Vijayapura 260.80 53 2 4 2210 145.50 
142.50 1 60 13 116.10 24.00 
|__| 401.00 | 7066.16 4823.54 | 102.00 | 903.46 


1731.61 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌ ರವರ ಚುಕ್ಕೆ ಗುರುತಿಲ್ಲದ ಪ್ರಲ್ಲೆ ಸಂಖ್ಯೆ: 634 
ಕೆ ಅನುಬಂಧ-2: 
ನವೀಕರಿಸಬಹುದಾದ ವಿವಿಧ ಮೂಲ ಇಂಧನಗಳಾದ ಪವನ, ಸೌರ, ಕಿರು ಜಲ ವಿದ್ಯುತ್‌, ಇತ್ಯಾದಿ ಯೋಜನೆಗಳ ಮೂಲಕ 2019-20 
ಹಾಗೂ 2020-21 ನೇ ಸಾಲಿನಲ್ಲಿ (ಜುಲೈ ಅಂತ್ಯದವರೆಗೆ) ಉತ್ಪಾದಿಸಲಾದ ವಿದ್ಯುತ್ತನ್ನು, ರಾಜ್ಯದ ವಿದ್ಯುತ್‌ ಸರಬರಾಜು ಕಂಪನಿಗಳು 
ಖರೀದಿಸಿದ್ದು, ಮೂಲವಾರು, ವಿದ್ಯುತ್‌ ಸರಬರಾಜು ಕಂಪನಿವಾರು ವಿವರಗಳು ಕೆಳಕಂಡಂತಿವೆ. 


2019-20 ನೇ ಸಾಲಿನಲ್ಲಿ 2020-21 ನೇ ಸಾಲಿನಲ್ಲಿ (ಜುಲೈ 
ವಿದ್ಯುತ್‌ ಸರಬರಾಜು ನವೀಕರಿಸಬಹುದಾದ ಇಂಧನ ಖರೀದಿಸಲಾಗಿರುವ ವಿದ್ಯುತ್‌ ಅಂತ್ಯದವರೆಗೆ) ಖರೀದಿಸಲಾಗಿರುವ 
ಕಂಪನಿ ಮೂಲ ಪ್ರಮಾಣ ವಿದ್ಯುತ್‌ ಪ್ರಮಾಣ 
(ದಶಲಕ್ಷ ಯೂನಿಟ್‌ ಗಳಲ್ಲಿ) (ದಶಲಕ್ಷ ಯೂನಿಟ್‌ ಗಳಲ್ಲಿ) 
| ಪವನ 2781.29 $20.92 
ಸೋಲಾರ್‌ 4779.99 1422.94 
ಸಹ ಉತ್ಪಾದನೆ 751.96 80.31 
ಚೆ.ವಿ.ಕೆಂ ಕಿರುಜಲ 446.34 49.82 
ಬಯೋಮಾಸ್‌ 70.32 | 20.91 
ಸೋಲಾರ್‌ ಮೇಲ್ಗಾವಣಿ 87.80 90.67 
ಒಟ್ಟು 8917.70 2485.57" 
ಪವನ 268.01 i 93.31 
ಸೋಲಾರ್‌ | 607.91 | 241.27 
ಸಹ ಉತ್ಪಾದನೆ 134.75 12.82 
ಮ.ವಿ.ಕಂ ಈ 
ಕಿರುಜಲ 336.15 95.88 
ಸೋಲಾರ್‌ ಮೇಲ್ಲಾವಣಿ 5.74 2.54 
ಒಟ್ಟು 1352.56 445.82 
ಪವನ | 191.645 17.315 
ಸೋಲಾರ್‌ 856.517 342.612 
ಸಹ ಉತ್ಪಾದನೆ 216.844 [ 16.076 
ಚಾ.ವಿಸನಿನಿ [ಸರುಜಲ 251343 36085 
| ಬಯೋಮಾಸ್‌ 8.952 4.67 
ಸೋಲಾರ್‌ ಮೇಲ್ಲಾವಣಿ 39.29 18.58 
ಒಟ್ಟು 1564591 435332 
[ಪವನ 2394.76 98989 
ಸೋಲಾರ್‌ 1724.33 688.00 
ಹು.ವಿ.ಕೆಂ ಸಹ ಉತ್ಪಾದನೆ 714.56 61.80 
(ಆಗಸ್ಟ್‌ ಅಂತ್ಯದವರೆಗೆ) [ಕರುಜಲ TT 37 7 
ಸೋಲಾರ್‌ ಮೇಲ್ಲಾವಣಿ TL 17.73 8.82 
ಒಟ್ಟು 4898.10 1755.51 
ಪವನ 1567.16 533.71 
ಸೋಲಾರ್‌ 1087.64 390.23 
| ಸಹ ಉತ್ಪಾದನೆ ] 286.74 19.33 ನ 
i ಕಿರುಜಲ 98.19 15.98 
ಸೋಲಾರ್‌ ಮೇಲ್ಲಾವಣಿ Ki 10.26 498 
ಒಟ್ಟು 3049.99 964.23 


ಘಾಷ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಸುನೀಲ್‌ಗೌಡ ಬಸನಗೌಡ ಪಾಟೀಲ್‌ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ" ಸಂಖ್ಯೆ 634 
ಕ್ಕ ಅನುಬಂಧ -3 


Karnataka Power Corporation Limited 
ANNEXURE 43 


Details of Tariff, Units Sold & Revenue from Sale of enrgy for the year 2017-18 


Units Sold 
MU 


Stations 

Hydro Stations - 
Sharavati Valley Project (SVP) 47.18 
Bhadra 15.14 6.05 399.67 
Kali Stage Il (Kadra) 185.35 4240 228.75 

6 IVarahi Underground PH 759.69 89.00 117.15 
Varahi Underground PH 3&4 0.00 40.01 
| 8 [Ghataprabha Power House 47.39 7.53 > 158.04 

9 [Gerusoppa Dam Power House 205.2 
| 10[Almatti Dam Power House 434. 
Shivasamudram 117.0. 
Munirabad 4.77 99.24 
Malaprabha Mini Ilydel Scheme 340.0 
6903.71 


80.60 
Thermal Stations SMS CERO 
Raichur Thermal Power Station Units- 1 to 7 8132.48 3291.94 404.79 
Raichur Therma! Power Station Unit- 8 1692.53 742.67 438.79 
Bellary Thermal Power Station Unit-1 1243.75 667.96 537.05 
Bellary Thermal Power Station Unit -2 1721.88 892.65 518.42 


19|Bellary Thermal Power Station Unit -3 760.79 464.69 610.8 
Total Thermal 6059.91 447.1 
Renewable Energy 
Kappadgudda Wind Energy Farm 6.93 2.65 382.20 
21|Solar Power Plant (Kolar,Belgaum & Raichur) 8.38 5.03 600.00 


GrandTotal 


ಕ್ಕೆ ಅನುಬಂಧ -4 


Karnataka Power Corporation Limited 
ANNEXURE # 1 


Details of Tariff, Units Sold & Revenue from Sale of enrgy for the year 2018-19 


FY 2018-19 R 
Average Tariff 


Stations Energy sold Total Revenue | fortheyear 
(Rs. Crs) Ps.IKwh 
Sharavathy Valley Project (SVP) 
Kali Valley Project (KVP) 
Varahi Valley Project (VVP) 125.28 99,81 
Kadra Power House (KPH) 
[ದಹ DPH (KDPH) 


Gerusoppa Power House (GPH) 
Ghataprabha HEP (GHEP) 
Bhadra Power House (BPH) 


Almatti DPH (ADPH) 
14.87 78.68 


MUNIRABAD 8855] 6.46] 72.90 


SHIVASAMUDRAM & SHIMSHA 286.70 112.91 
MALAPRABHA 340.00 


Total Hydro 18574 93228 78.62 
6,905.41 

Fixed Charges Rei ses] 12409] 
- Variable charges (Rs.) EN 2,442.4 


477.80 


-Incentive (Rs.) 


- Net Metered Energy 
- Fixed Charges (Rs.) 
- Incentive (Rs.} 
- Totai 535.14 
RFPS URN 
[Net Metered Eneray {1599 
Fixed Charges Rs) || 23066 

Variable charges R55 on) 33645) 
EFT TT] 
BTPS Unit -2 
- Net Metered Energy 


- Net Metered Energy ETT EN 
-Fixed Charges (Rs-) 7] 257.30 


- Variable charges (Rs.}) 
- Total 


ETS EES ESET 


A 


- Net Metered Energy (Kwh) 316.06 
ee —— 
|- Fixed Charges (Rs) 

- Variable charges (Rs.} | 
[Toi eos 
Wind Farm-ST1 as] 
Wind Farm- STU 5] 
[Solar 
ECT ETT] 
|-Raichur “Ts 


pe] 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಸುನೀಲ್‌ಗೌಡ ಬಸನಗೌಡ ಪಾಟೀಲ್‌ ಇದರ ಚುಕ್ಕಿ ಗುರುತಿಲ್ಲದ ಪ್ರಶ್ನೆ" ಸಂಖ್ಯೆ 634 
i ಕೈ ಅನುಬಂಧ -5 


Karnataka Power Corporation Limited 
ANNEXURE -§ 


Details of Tariff, Units Sold & Revenue from Sale of enrgy for the year 
2019-20 
| - 
Average Tariff 
Stations | Energysold | Total Revenue | for theyear 
' ® NE I {In Mu's} | Rs. In Crs 
Sharavathy Valley illey Project (SVP) ೨377.99] 
Kali Valley Project (KVP) | 418093] 24348 3835 
Varahi Valley Project (WVP) | 119156 31622 97.54 
Kadra Power House (KPH) 461.13 80.18 17388 
Kodasalli DPH (KDPH) Ma | 458.67 55,09 120.10 
Geruisoppa Power House 8 (GH) RO 562.66 # KN 84,02 W 149 3೭ 
[Ghataprabha HEP (GHEP) | 496) 683 137.63 
Bhadra Power House (BPH) 7221 2133] - 29535 
Almatti DPH (ADPH} 62231 DE 0288 
[MGHE, JOGFALLS 290.29 2.07 7146 
(SHIVASAMUDRAM & SHIMSHA 256.69 34.02) 132.55 
MUNIRABAD Sass 8 85.90] 
MALAPRABHA | 331 113] 340.00 
VARAHI UNITS 3&4 | 116192 31.30| 26.94 
Total Hydro § 1362192 1096.05[ 80.46 
RTPS1t07 WES; 0.00| 000 
= Net Metered Energy 6214.41 0.00 ಕ್‌ 
- Fixed Charges (Rs) 000 72734 115.92 
- Variable charges (Rs) | 0.00[_ 2382.48|_ 379.71 
6274.41 3109.81 495.63 
0.00 0.00 
- 5649 0.00/ 
-Fixed Charges (Rs) bons 000 32195 56988 
¥ Variable charges (Rs.) _ | 0.00 ಮ 415.86 
- Total | 56494] 556.89[_ 985.75 
RTPS Unit 1 x 250 MW | 0.00|_ 0.00] We 
- Net Metered Energy 1414.42 - 0.00 ಇ 
[Fixed Charges (Rs) jg 000 9 162.20 
- Variable charges (Rs) MR 0.00 507,24 
- Total | 141442 73666 
BIPSUnt2 Tk 000 
- Net Metered Energy [38 0.00|_ 
- Fixed Charges (Rs) 000 46111 
triable charges (Rs.) 0.00 597,22 
Total | 153938 105833 
BTPS Unies | 0.001 0.00 
Net Metered Enorgy (Sw rh) (Infirm) Se 0.00 | 0.00 
- Net Metered Energy (Kwh) 165096 0.00] 
E in ower (RS) KR 0.00 000 
[Fixed Charges (Rs) _ 00 2260 


1- Net Metered Energy (Kwh) 316.06 | SN | 
wt Infirm Power (Rs.) 

[vas Charges {(Rs.) zl. 447.69 1,416.48 
- Variable charges (Rs.) = J 109,78 347.35 
- Total 316.06 557.08 1763.82 
Wind Farm - STI 088] 0.18[ 200.00 | 

(WS Farm - STII 415 1.81 436.81 
- Total of Wind Farm 5.02 1.99 395.43 
Solar - ASE ] 
- Kolar 3.87 232 600.00 | 
- Belgaum ig 2.66 1.60 | £00.00 
- Raichur 1.59 0.95 600.00 
- Total 8.12 4.87 600.00 
Total Revenue 23,731.60 | 7,580.45 | 320.73 


eta NB 
tka Powe LHe 
Shake hava 


R , (Roc, Bay 


Acne (FAY 
ato {Ui 
iy FO 
alors 560 CHE 


ಣ್ಣು ಉಳ ಉುಲಜತ್‌ ಸದಸ್ಯರಾದ ಶ್ರೀ ಸುನೀಲ್‌ಗೌಡ ಬಸನಗೌಡ ಪಾಟೀಲ್‌ ಇವರ ಚುಕ್ಕೆ ಗುರುತಿಲ್ಲದ ಪ್ರ 
ಸಂಖ್ಯೆ 634 ಕೈ ಅನುಬಂಧ - 6 


2% 


1. ಸಂಸ್ಥೆಯ ಹೆಸರು : ಕ್ರಡಲ್‌ 
ಎ. ಸೌರ ವಿದ್ಯುತ್‌ ಯೋಜನೆಗಳು: K 
ಸೆಡಲ್‌ ವತಿಯಿಂದ 50 ಮೆ.ವ್ಯಾ (2X10MW+2X1SMW) ಸಾಮರ್ಥ್ಯದ ಸೌರ ವಿದ್ಯುತ್‌ ಯೋಜನೆಯನ್ನು ಪಾವಗಡ 
ಸೋಲಾರ್‌ ಪಾರ್ಕ್‌ ನಲ್ಲಿ ಜನಿಕ 20.10.2019 ರಲ್ಲಿ ಅನುಷ್ಠಾ ಷ್ಞಾನಗೊಳಿಸಿದ್ದು, ಬೆಸ್ನಾಂನೊಂದಿಗೆ ಪ್ರ ಪ್ರತಿ ಯೂನಿಟ್‌ ಗೆ ರೂ.1.24 
ರಂತೆ ವಿದ್ಯುತ ಖರೀದಿ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಸದರಿ ಯೋಜನೆಯಿಂದ ಉತ್ಪಾದಿಸಿದ ವಿದ್ಯುತ್‌ ಪಮಾಣ ಮತ್ತು 
ಆದಾಯದ ವಿವರಗಳು ಈ ಕಆಗಿನಂತಿವೆ 


ವರ್ಷ ಉತ್ಪಾದಿತ ಸಾಮರ್ಥ್ಯದ ವಿದ್ಯುತ್‌ ಖರೀದಿ ದರ | ಆದಾಯ ರೂ ಗಳಲ್ಲಿ 
ಯೂನಿಟ್‌ ಗಳು ಪ್ರತಿ ಯೂನಿಟ್‌ ಗೆ 
ರೂ 
2017-18 § ವ್‌ 
2018-19 - - | 
2019-20 1 4,16,67,821 1.24 | 5,16,68,095 | 
2020-21 (ಆಗಸ್ಟ್‌ 4,48,00,373 1.24 5,55,52,464 
2020ರ ವರೆಗೆ) 3 
ಹಿಟ್ಟು 8,64,68,194 | 10,72,20,559 


ಬಿ. ಪವನ ವಿದ್ಯುತ್‌ ಯೋಜನೆಗಳು: ಎ 
ಡಲ್‌ ವತಿಯಿಂದ ಮಾವಿನಹುಂಡ ಗ್ರಾಮ ರಾಯಬಾಗ್‌ ತಾಲ್ಲೂಕು ಬೆಳಗಾವಿ ಜಿಲ್ಲೆಯಲ್ಲಿ 8.9 ಮೆ.ವ್ಯಾ (0.5SMW+8.4MW) 
ಮತ್ತು (2.5MW4+4.2MW) Aen ಗ್ರಾಮ ಹೂವಿನಹಡಗಲಿ ತಾಲ್ಲೂಕು ಬಳ್ಳಾರಿ ಜಿಲ್ಲೆಯಲ್ಲಿ 6.7 ಮೆ.ವ್ಯಾ ಪವನ ವಿದ್ಯುತ್‌ 
ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದು, ಬೆಸ್ಕಾಂನೊಂದಿಗೆ ವಿದ್ಯುತ್‌ ಖರೀದಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸದರಿ 
ಯೋಜನೆಯಿಂದ ಉತ್ಪಾದಿಸಿದ ವಿದ್ಯುತ್‌ ಪಮಾಣ ಮತ್ತು ಆದಾಯದ ವಿವರಗಳು ಈ ಕೆಳಗಿನಂತಿವೆ. 


I 
ವರ್ಷ |! ಉತ್ಪಾದಿತ ಸಾಮರ್ಥ್ಯದ ಯೂನಿಟ್‌ ಗಳು | ವಿದ್ಗುತ್‌ ಖರೀದಿ ದರ | ಆದಾಯ ರೂ ಗಳಲ್ಲಿ 
| ಮಾವಿನಹುಂಡ 8.9 ಮೆವ್ನಾ 
F 
2017-18 11,92,088 | | 43,43,089 
0.5 MW ಸಾಮರ್ಥ್ಯಕ್ಕೆ 
2018-19 42,16,057 d 5,36,80,821 
7] Rs.3.658/unit 
| 2019-20 2,44,94,589 9,14,96,921 
8.4 MW ಸಾಮರ್ಥ್ಯಕ್ಕೆ 
2020-21 (ಆಗಸ್‌ | 
ಈ 1,18,92,002 Rs.3.74/unit 4,44,48,315 
2020ರ ವರೆಗೆ) 4 
| ಸೋಗಿ 6.7 ಮೆ.ವ್ಸಾ } 
2017-18 55,47,716 2 MW ಸಾಮರ್ಥ್ಯಕ್ಕೆ 1,98,88,639 
2018-19 50,05,292 Rs.3.658/unit / 1,80,36,413 - 
[ 2019-20 49,70,029 0.5 MW ಸಾಮರ್ಥ್ಯಕ್ಕೆ 1,79,06,861 
2020-21 (ಆಗಸ್ಕ್‌ Rs.3.4/unit pS 
2020ರ ವರೆಗೆ) 48,68,484 42 MW ಸಾಮರ್ಥ್ಯಕ್ಕೆ 1,60,59,193 
| 
Rs.3.26/unit 
ಒಟ್ಟು | 6,21,86,257.00 26,58,60,252.00 


2 ಸಂಸ್ಥೆಯ ಹೆಸರು : ಹಟ್ಟಿ ಗೋಲ್ಡ್‌ ಮೈನ್ಸ್‌ ಕಂಪನಿ ಲಿ, (GML) 


ಪವನ ಯೋಜನೆಗಳು 
ಹಟ್ಟಿ ಗೋಲ್ಡ್‌ ಮೈನ್ಸ್‌ ಕಂಪನಿ ಲಿ, ರವರು ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲ್ಲೂಕಿನ ಇಂಗಲದಾಳ್‌ ಗ್ರಾಮ 9.3 ಮೆ.ವ್ಯಾ 
ಸಾಮರ್ಥ್ಯದ ಪವನ ವಿದ್ಭುತ್‌ ಯೋಜನೆಯನ್ನು ದಿನಾಂಕ 12.06.2006 ಮತ್ತು ದಿನಾಂಕ 23.01.2008 ರಂದು 


ಅನುಷ್ಠಾನಗೊಳಿಸಲಾಗಿದೆ. 

ವರ್ಷ | ಉತ್ಪಾದಿತ ಸಾಮರ್ಥದ ಯೂನಿಟ್‌ ಗಳು | ವಿದ್ಯುತ್‌ ಖರೀದಿ ದರ ಪ್ರತಿ ಯೂನಿಟ್‌ ಗೆ ರೂ] ಆದಾಯ ರೂ ಗಳಲ್ಲಿ | 
2017-18 22930085 3.4 | 77962289 
2018-19 22891199 3.4 77830076.6 
2019-20 22369347 3.4 76055779.8 

ಒಟ್ಟು 68190631 231848145.4 


3 ಸಂಸ್ಥೆಯ ಹೆಸರು : ಕೃಷ್ಣಾ ಭಾಗ್ಯ ಜಲ ನಿಗಮ (KBJNL) 


ಸೋಲಾರ್‌ ಕೆನಾಲ್‌ ಟಾಪ್‌ ಯೋಜನೆಗಳು 

ಕೃಷ್ಣಾ ಭಾಗ್ಯ ಜಲ ನಿಗಮದ ಅಡಿಯಲ್ಲಿ 02 ಸೌರ ವಿದ್ಧುತ್‌ ಯೋಜನೆಗಳಿದ್ದು, ಈ ಪೈಕ 1 ಮೆ.ವ್ಯಾ ಸಾಮರ್ಥ್ಯದ ಸೌರ ವಿದ್ಯುತ್‌ 
ಯೋಜನೆಯನ್ನು ಆಲಮಟ್ಟಿ ಬಲದಂಡೆ ಕಾಲುವೆಯ ಮೇಲ್ಬಾಗದಲ್ಲಿ ಅಳವಡಿಸಿ ನಿಗಮದಿಂದ ಅನುಷ್ಠಾನಗೊಳಿಸಲಾಗಿರುತ್ತದೆ 
ಹಾಗೂ 10 ಮೆ.ವ್ಯಾ ಸಾಮರ್ಥ್ಯದ ಸೌರ ವಿದ್ಯುತ್‌ ಯೋಜನೆಯನ್ನು ಕೊಪ್ಪಳ ಏತ ನೀರಾವರಿ ಕಾಲುವೆಯ ಮೇಲ್ಬಾಗದಲ್ಲಿ 
ಅಳವಡಿಸಿ PPP ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಸದರಿ ಯೋಜನೆಯಿಂದ ಉತ್ಪಾದಿಸಿದ ವಿದ್ಯುತ್‌ ಪ್ರಮಾಣ ಮತ್ತು 
ಆಧಾಯದ ವಿವರಗಳು ಈ ಕೆಳಗಿನಂತಿವೆ; 


* N 
ವರ್ಷ ಉತ್ಪಾದಿತ ಸಾಮರ್ಥ್ಯದ ಯೂನಿಟ್‌ ಗಳು | ವಿದ್ಯುತ್‌ ಖರೀದಿ ದರ ಪ್ರತಿ ಯೂನಿಟ್‌ ಗೆ ರೂ | ಆದಾಯ ರೂ ಗಳಲ್ಲ | 
10 ಮೆವ್ಯಾ ಸಾಮರ್ಥ್ಯದ ಕೆನಾಲ್‌ ಟಾಪ್‌ ಯೋಜನೆ- ಕೊಪ್ಪಳ ಏತ ನೀರಾವರಿ ಕಾಲುವೆಯ 
2017-18 — — sk - 
ರ್‌ SE 
| 2018-19 49,25,250 
2019-20 1,54,11,000 
6.23 30,72,600.00 
2020-21 (ಆಗಸ್ಕ್‌ 1,64,46,750 
2020ರ ವರೆಗೆ) 
1 ಮೆ.ವ್ಸಾ ಸಾಮರ್ಥ್ಯದ ಕೆನಾಲ್‌ ಟಾಪ್‌ ಯೋಜನೆ- ಅಲಮಟ್ಟಿ ಬಲದಂಡೆ ಕಾಲುವೆಯ 
2017-18 69172 3.7 255936,4 
2018-19 889503 2.59 2303812.77 
2019-20 1234433 2.61 3221870.13 
ಒಟ್ಟು 3,89,07,005.17 | 88,54,219.17 


4 ಸಂಸ್ಥೆಯ ಹೆಸರು 


: ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ (KSIIDC) 


ಕೆಎಸ್‌.ಐ.ಐ.ಡಿ.ಸಿ ರವರು ಮಡಿಕೇರಿ ಜಿಲ್ಲೆಯ ತಲಕಾವೇರಿಯಲ್ಲಿ 0.55 ಮೆ.ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆಯನ್ನು 1994-95 ರಲ್ಲಿ ಅನುಷ್ಠಾನಗೊಳಿಸಿದ್ದು, ಸದ್ಯಕ್ಕೆ ಸದರಿ ಯೋಜನೆಯಿಂದ ಯಾವುದೇ ವಿದ್ಯುತ್‌ 
ಉತ್ಸಾದನೆಯಾಗುತ್ತಿಲ್ಲ. 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌ ರವರ”ಚುಕ್ಕೆ 
ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 634 ಕೆ ಅನುಬಂಧತ್ರಿ 4 


A. Details of Solar Ground Mounted Projects allotted and commissioned List 
as on 31/08/2020 


Ground Mounted Solar Power Projects 


Allotted 
Capacity in MW 


Commissioned Capacity 
inMW 


Jamkhandi 
2 Bilagi 20 
Mudhol 2 
Badami Sei 130 
5 Bagalkot Bagalkote 13 2 
[6 | 
Guledagudda 15 15 


Iakal 38 WW 38 
RabhakaviBanahatti 20 15 
SENT 312 166 
120 90 
172 157 
Hosapete °°] 
Sirauppa “| 56] 
P 
Bella [dur 21 
Kudligi 141 


Bengaluru South 


SSRN EONS SNES SSE 


ETN EN 

p 

RT NN SRN ES EES SRRSST 

Bl 

HE 

oc NTN A SS EE TONS 
o 0 


123 


Gudibande 
ica 
Sidlghata 

Chintamani EE ENS BSE 

ರಾ ನ್‌ ರಾ 
Koppa ನ್‌ I ——— 

oe ———— 
EERE SERED 


hallakere 


a Holalkere. 


Hiriyur 


antval 
elthangad 


Dakshina Kannada 


Mudabidre 
Kadaba 


Wi el ~ 

[= ಬ 

2 i 

ವ ಬ g 
kl 8 

5 g 

ಖೆ 

™ 

ದ್ರ 

fo 

kel 

ಖು 


| 

Harihar 

[Harapanahalli & 

Jagaluru 

Davanagere Davanagere 

Honnalli 22 


Channarayapatna 


Shahabad 


Madikeri 


Somvarpet 


mle 
ಟು 
N/m 


[EN 
ಟು 
ಉ 
[eo] 


angarapete 


4 
0 

3 23 
7 47 
OO ES ES ES 
126. 

142 
Gangavathi {To |? 0} 
Koppal 
145 aad OO | 
ON NE NTE SE TE RES 
149 
Pandavapura | oT 0 | 
Mandya Srirangapaina {0 | 0 
152 
Madd || 0 | 
| 59 59 
Periyapattana 
156 Hunasuru SN NEE SE 
Krishnarajanagara HH 
“ Mysuru ARUN 
PH Hegpadadevankote {0 | 0 | 
161 TNarasipra | 20] O20 OOO | 
NSN SSE SEE RSE. 
SON SELENE SANTIS CNRS SCBA RC 
Devadurga | 20 | O20 OOO | 
165 [Raicur 5 | 
Raichur Mavi | 139 |0| 
NS NEN NS NS EE 
Magadi | 20 | U2 | 
, 
Bara [Channapatanna | 20 | 20 
ಎ i 
174 Sagar NE ESN WSS SES, 
Shilapur |0| O00 
Hosanagara HB 

Thirthaballi ರ್‌ 

9 Shivamogga |0| 0 
| 0 —Bhadravat 

181 Chikkanayakanahalli 

182 

183 


[Madhuoiri 125 79.88 

rumatars [OE 

Gubbi 20 

(Tipattuu 20 ” 20 

189 20 

. 

191 

0 0 

Karkal | 0] 0 

194 Udupi EN NN 

Brahmavara 0 0 

196 Hebri [) 

Kaup RSS cn 
0] 

Karwar 0 0 

0 0 

Haliyal ‘0 0 

20i Yellap 0 0 


Mw] 
lal 
CNS) 


[] 
[Ee 
un 


ವಿಧಾನ ಪರಿಷತ್ತಿನ ಮಾನ್ಯ ಸೆದೆಸ್ಯರಾದ ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌ ರವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸಂಖ್ಯೆ: 634 ಕ್ಕ ಅನುಬಂಧ $್ರಿ 
ಸೌರ ನೀತಿ 2014-21 ರಂತೆ ಸೌರ ಘಟಕ ಮತ್ತು ಸೌರ ಪಾರ್ಕಗಳ ಹೆಂಚಿಕೆಯ ವಿಧಾನ ಮತ್ತು 
ಮಾನದಂಡಗಳು/ಮಾರ್ಗಸೊಚೆಗಳು: ಎ 


ಸೌರ ನೀತಿ 2014-21 ರಲ್ಲಿ ಅವಕಾಶ ಕಲ್ಪಿಸಿದಂತೆ ಕೆಳಗಿನ ವರ್ಗಗಳಡಿ ಸೌರ ಘಟಕಗಳನ್ನು ಹೆಂಚೆಕೆ ಮಾಡಲಾಗುತ್ತದೆ. 


* ಸ್ಪರ್ಧಾತ್ಮಕ ಬಿಡ್‌ ಮುಖೇನದಡಿ: ವಿದ್ಯುಃ ತ್‌ ಸರಬರಾಜು ಕಂಪನಿಗಳ ಸೌರ ವಿದ್ಯ ಈ್‌ ಖರೀದಿಗಾಗಿ ಕಾಲ ಕಾಲಕ್ಕೆ 
ಸರ್ಕಾರದ ಆದೇಶದ ಮೇರೆಗೆ ತ್ರಡಲ್‌ ವತಿಯಿಂದ ಟೆಂಡರ್‌ ಆಹ್ವಾನಿಸಿ ಯಶಸ ಬಿಡ್ಡರುದಾರರಿಗೆ ಸೌರ 
ಘಟಕಗಳನ್ನು ಹಂಚಿಕೆ ಮಾಡಲಾಗುತ್ತಿತ್ತು. ಹಂಚಿಕೆ ಪಡೆದ ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ 
ಸರುಕಾರು ಕಂಪನಿಗಳೊಂದಿಗೆ ವಿದ್ಯುತ್‌ ಖರೀದಿ ಒಪ್ಪಂದ(ಗ?ಸ)ಗಳನ್ನು ಮಾಡಿಕೊಂಡು, ತದ ಸಂತರ 
ಕೆ.ಇ.ಆರ್‌.ಸಿ ಯಿಂದ ಸದರಿ ನಸ ಗಂಗೆ ಅನುಮೋದನೆಗಳನ್ನು ಪಡೆಯುತ್ತಿದ್ದರು. ಟೆಂಡರ್‌ ನಲ್ಲಿ ನಿಗಧಿಪಡಿಸಿದ 
ಅವಧಿಯಂತೆ ಯೋಜನೆಯನ್ನು ಅನುಷ್ಠಾನಗೊಳಿಸಿದ ಪಕ್ಷದಲ್ಲಿ ಟೆಂಡರ್‌ ನಲ್ಲಿ ಕಂಡುಕೊಂಡ ದರದರಿತೆಯೇ 
ವಿದ್ಯುತ್‌ ಸರಬರಾಜು ಕಂಪನಿಗಳಿಂದ ಅಭಿವೃದ್ಧಿದಾರರಿಗೆ ಉತ್ಪಾದಿಸಿದ ವಿದ್ಯುತ್‌ ಗೆ P 


ಫಾಡತೆಸೆಣಗೆಪುಡ. ಸೋಲಾರ್‌ Rಗowabls Energy Purchase Obligation (RPO) ಗುರಿಯನ್ನು ಗಾಗಲೇ 
ಸಾಧಿಸಿರುವುದರಿಂದ ಮಾನ್ಯ ಕೆ.ಇ.ಆರ್‌.ಸಿ ಆದೇಶದಂತೆ ಸಧ್ಯಕ್ಕೆ ಯಾಪುದೇ ಟೆಂಡರ್‌ ಆಹ್ವಾನ 
ಮಾಡಲಾಗುತ್ತಿಲ್ಲ. 


* ಸ್ವಯಂ/ಸಮೂಹ ಬಳಕೆ (Captive/Group Captive) ಮತ್ತು ಮೂರನೇ ವ್ಯಕ್ತಿಯ ಮಾರಾಟ (PP-TPS): ಸದರಿ 
ವರ್ಗದಡಿ ಇಚ್ಛೆಯುಳ್ಳ ಅಭಿವೃದ್ಧಿದಾರರು ಕೆ.ಆರ್‌.ಇ.ಡಿ.ಎಲ್‌ ನ ವೆಬ್‌ ಸೈಟ್‌ ನಲ್ಲಿ ತಿಳಿಸಿರುವಂತೆ ನಿಗಧಿತ 
ನಮೂನೆಯಲ್ಲಿ ಪೂರ್ಣ ಮಾಹಿತಿಯೊಂದಿಗೆ ಅರ್ಜಿ ಸಲ್ಲಿಸಬೇಕು. 

1. ಅರ್ಜಿ ಶುಲ್ಕ: ವ್ಯವಸ್ಥಾಪಕ ನಿರ್ದೇಶಕರು, ಕೆ.ಆರ್‌.ಇ.ಡಿ.ಎಲ್‌ ಇವರ ಹೆಸರಲ್ಲಿ ರೂ. 1,800/-ಗಳೆ ಮೊತ್ತದ 
ಹಾಗೂ ಅನ್ವಯಿಸುವ ಸಂಸ್ಕರಣಾ ಶುಲ್ಕ (ಪ್ರತಿ ಮೆ.ವ್ಯಾಗೆ ರೂ. 25,000*18% ಜಿ.ಎಸ್‌.ಟಿ) ಮೊತ್ತದ ಡಿ.ಡಿ. 


2. ಕಂಪನಿಯ A೩೦೩ ಮತ್ತು ೫೦೩ ಗಳು 

3. Net-Wonh: ಕಂಪನಿಯವರ ವಾರ್ಷಿಕ ನೆಟ್‌ ವರ್ತ್‌ ಕವಿನಿ ಆಯೋಗ ನಿಗಧಿಪಡಿಸಿರುವ ಬಂಡವಾಳ ವೆಚ್ಚದ 
ಶೇ 30 ರಷ್ಟು (ಅಂದರೆ ರೂ. 1.05 ಕೋಟಿ) ಹೊಂದಿರಬೇಕು ಇದಕ್ಕೆ ಸಂಬಂಧಿಸಿದಂತೆ ಕಂಪನಿಯ 821 
5heet ಮತ್ತು ವೆಬ್‌ ಸೈಟ್‌ ನಲ್ಲಿ ತಿಳಿಸಿರುವಂತೆ ನಿಗಧಿತ ನಮೂನೆಯಲ್ಲಿ ಗaಗered Accountant ರಂದ 
ದೃಢೀಕೃತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. i 


4. ಸಂಭವನಿಯ ಯೋಜನಾ ವರದಿ/ ವಿವರವಾದ ಯೋಜನಾ ವರದಿ ಪಿ.ಎಫ್‌.ಆರ್‌/ಡಿ.ಪಿ.ಆರ್‌ 
5. ಖಾಸಗಿ ಜಮೀನಿನ ವಿವರಗಳು. 


6. ಆರ್‌.ಆರ್‌. ನಂಬರ್‌ ಮತ್ತು ಅದಕ್ಕೆ ಸಂಬಂಧಿಸಿದ ದಾಖಲಾತಿ (ಸ್ವ್ಥಯಂಬಳಕೆ ವರ್ಗಕ್ಕೆ ಮಾತ್ರ 
ಅನ್ವಯಿಸುತ್ತದೆ). 

7. ಸಮೂಹ ಬಳಕೆ ವರ್ಗದಡಿ, ಉತ್ಸದನಾ ಕಂಪನಿಯಲ್ಲಿ ಕನಿಷ್ಠ ಶೇ.26 ರಷ್ಟು ಪಾಲುದಾರಿಕ್ಷೆಯನ್ನು 
ಹೊಂದಿರಬೇಕು ಹಾಗೂ ಉತ್ಪಾದನೆಯಾದ ವಿದ್ಯುತ್ತಿಸಲ್ಲಿ ಕನಿಷ್ಠ ಶೇ.51 ರಷ್ಟು ವಿದ್ಯುತ್ತನ್ನು ಬಳಕೆ 
ಮಾಡಿಕೊಳ್ಳಬೇಕು (ಸಮೂಹ ಬಳಕೆ ವರ್ಗಕ್ಕೆ ಮಾತ್ರ ಅನ್ವಯಿಸುತ್ತದೆ) 

* ಖಾಸಗಿಸೌರ ಪಾರ್ಕ್‌: ಸದರಿ ವರ್ಗದಡಿ ಇಚ್ಛೆಯುಳ್ಳ ಅಭಿವೃದ್ಧಿದಾರರು ಕೆ.ಆರ್‌.ಇ.ಡಿ.ಎಲ್‌ ನ ವೆಬ್‌ ಸೈಟ್‌ ಸಲ್ಲಿ 
ತಿಳಿಸಿರುವಂತೆ ನಿಗಧಿತ ನಮೂನೆಯಲ್ಲಿ ಪೂರ್ಣ ಮಾಹಿತಿಯೊಂದಿಗೆ ಅರ್ಜಿ ಸಲ್ಲಿಸಬೇಕು. 


pe 


ಸೂಚನೆ: 


i) 


1 ಅರ್ಜಿ ಶುಲ್ಕ; ವ್ಯವಸ್ಥಾಪಕ ನಿರ್ದೇಶಕರು, ಕೆ.ಆರ್‌.ಇ.ಡಿ.ಎಲ್‌ ಇವರ ಹೆಸರಲ್ಲಿ ರೂ. 1,18,000/-ಗಳ 
(ಜಿ.ಎಸ್‌.ಟಿ ಒಳಗೊಂಡು) ಮೊತ್ತದ ಹಾಗೂ ಅನ್ವಯಿಸುವ ಸಂಸ್ಕರಣಾ ಶುಲ್ಕ (ಪ್ರತಿ ಮೆ.ವ್ಯಾಗೆ ರೂ. 
25,000+18% ಜಿ.ಎಸ್‌.ಟಿ) ಮೊತ್ತದ ಡಿ.ಡಿ. ್ಯ 


2. ಕಂಪನಿಯ A೦ಸಿ ಮತ್ತು ಬ೦ಸಿ ಗಳು 


3. ಸet-Worth ಕಂಪನಿಯವರೆ ವಾರ್ಷಿಕ ನೆಟ್‌ ವರ್ತ್‌ ಕವಿನಿ ಆಯೋಗ ನಿಗಧಿಪಡಿಸಿರುವ ಬಂಡವಾಳ ವೆಚ್ಚದ 
ಶೇ 30 ರಷ್ಟು (ಅಂದರೆ ರೂ. 1.05ಕೋಟಿ) ಹೊಂದಿರಬೇಕು ಇದಕ್ಕೆ ಸಂಬಂಧಿಸಿದಂತೆ ಕಂಪನಿಯ ಔ೩।ance 
Sheet ಮತ್ತು ವೆಬ್‌ ಸೈಟ್‌ ನಲ್ಲಿ ತಿಳಿಸಿರುವಂತೆ ನಿಗಧಿತ ನಮೂನೆಯಲ್ಲಿ Chartered Accountant ಂದ 
ದೃಢೀಕೃತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. 


pe 


4. ಪಿ.ಎಫ್‌.ಆರ್‌. (Pre Feasibility Report)/8.2.8O(Detailed Project Report) 


5. ಭೂಮಿಯ ದಾಖಲೆಗಳು. 


ಸೌರ ನೀತಿಯನ್ವಯ ಪ್ರತಿ ತಾಲ್ಲೂಕಿನ ಒಟ್ಟಾರೆ ವಿವಿಧ ವರ್ಗಗಳಡಿ (ಅಂದರೆ ಸ್ಪರ್ಧಾತ್ಮಕ ಬಿಡ್‌ ಮುಖೇನದಡಿ, 
ಮೂರನೆ ವ್ಯಕ್ತಿ ಮಾರಾಟ ವರ್ಗ/ಸ್ವಂತ ಬಳಕೆ ವರ್ಗ ಹಾಗೂ ಸೌರ ಪಾರ್ಕ್‌) ಸೌರ ಯೋಜನೆಗಳ ಹಂಚಿಕೆ 
ಸಾಮರ್ಥ್ಯವನ್ನು 200 ಮೆ.ವ್ಯಾಗೆ ಸೀಮಿತಗೊಳಿಸಲಾಗಿದೆ. ಸದರಿ ತಾಲ್ಲೂಕುವಾರು ಹಂಚಿಕೆ ಪಟ್ಟಿ ವೆಬ್‌ಸೈಟ್‌ 
ನಲ್ಲಿ ಲಭ್ಯವಿರುತ್ತದೆ. ಅಭಿವೃದ್ಧಿದಾರರು 200 ಮೆ.ವ್ಯಾ ಮೀರದ ತಾಲ್ಲೂಕುಗಳಲ್ಲಿ ಮೂರನೇ ವ್ಯಕ್ತಿ/ಸ್ವಂತ ಬಳಕೆ 
ಹಾಗೂ ಸೌರ ಪಾರ್ಕ್‌ ಸೌರ ಯೋಜನೆಗಳ ಹಂಚಿಕೆಗಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. 


ಹಂಚಿಕೆ ಪಡೆದ ಅಭಿವೃದ್ದಿದಾರರು 45 ದಿನಗಳೊಳಗೆ ಪ್ರತಿ ಮೆ.ವ್ಯಾಗೆ ರೂ. 5.00 ಲಕ್ಷಗಳಂತೆ (ಮೂರನೇ ವ್ಯಕ್ತ 
ಮಾರಾಟ (PP-TPS), ಸ್ವಯಂ ಬಳಕೆ (೦೩9೬) ಹಾಗೂ ಖಾಸಗಿ ಸೌರ ಪಾರ್ಕ್‌) ಬ್ಯಾಂಕ್‌ ಗ್ಯಾರಂಟಿಯನ್ನು 
ಸಲ್ಲಿಸಬೇಕು. ಯೋಜನೆಗಳು ಅನುಷ್ಠಾನಗೊಂಡನತರ ಬ್ಯಾಂಕ್‌ ಗ್ಯಾರಂಟಿಯನ್ನು ಅಭಿವೃದ್ಧಿದಾರರಿಗೆ 
ಹಿಂದಿರುಗಿಸಲಾಗುವುದು. 


ಹಂಚೆಕೆ ಪಡೆದ ಘಟಕವನ್ನು ಆದೇಶದ ದಿನಾಂಕದಿಂದ 18 ತಿಂಗಳುಗಳಲ್ಲಿ ಅಸುಷ್ಠಾನಗೊಳಿಸಬೇಕಾಗಿರುತ್ತದೆ. 
ಖಾಸಗಿ ಸೌರ ಪಾರ್ಕ್‌ ಹಂಚಿಕೆ ಪಡೆದ ಅಭಿವೃದ್ಧಿದಾರರು ಹಂಚಿಕೆ ಆದೇಶದ ದಿನಾಂಕದಿಂದ 30 ತಿಂಗಳೊಳೆಗೆ 
ಸಂಪೂರ್ಣ ಪಾರ್ಕ್‌ ನ್ನು ಮತ್ತು ಸೌರ ಘಟಕಗಳನ್ನು ಅನುಷ್ಠಾನಗೊಳಿಸಬೇಕಾಗಿರುತ್ತದೆ. ಹಂಚಿಕೆ ಪಡೆದ ನಂತರ 


ಕೆ.ಪಿ.ಟೆ.ಸಿ.ಎಲ್‌ ನೊಂದಿಗೆ (kamataka Power Transmission Corporation Limited) #ೆ.ಇಆರ್‌.ಸಿ 
ಮಾರ್ಗದರ್ಶನದನ್ವಯ Wheeling ಕರಾರನ್ನು ಮಾಡಿಕೊಳ್ಳಬೇಕು. 


ಅಭಿವೃದ್ಧಿದಾರರು ಸೋಲಾರ್‌ ಘಟಕಗಳ ಅನುಷ್ಠಾನಕ್ಕಾಗಿ ಅವಶ್ಯವಿರುವ ಜಮೀನಿನ ಪರಿಭಾವಿತ ಭೂ 
ಪರಿವರ್ತನೆ ಅನುಮತಿಯನ್ನು ಪಡೆದುಕೊಳ್ಳಬೇಕು. | 


Ground Mounted Project ಗಳಿಗೆ ಸರ್ಕಾರದಿಂದ ಯಾವುದೇ ಸಹಾಯಧನ ಲಭ್ಯವಿರುವುದಿಲ್ಲ. 


ಅರ್ಜಿ ಮಾಧರಿಯು ಕೆ.ಆರ್‌.ಇ.ಡಿ.ಎಲ್‌ ವೆಬ್‌ ಸೈಟ್‌ ನಲ್ಲಿ ಲಭ್ಯವಿರುತ್ತದೆ. 


